॥ ಶ್ರೀಗುರುಭ್ಯೋ ನಮಃ ॥ ॥ ಶ್ರೀವೇದವ್ಯಾಸಾಯ ನಮಃ ॥ 
ಪ್ರೀದುದು ವಿಜಯ ದೀಡೆ (89) 23-07-2019 
ರಾಗ : ಹಂಸದ್ದನಿ ತಾಳ : ಮಿಶ್ರಛಾಹು (Corrected) (89) 11-10-2020 
ದುದುವಿಜಯದೀಡಾ ಮಂದಲ ಪದ್ಯಮಾಲಾ 

ನಿಃಸ್ಕತಾನಂತವೇದಾಸ್ಯಂ ವಿಶ್ವವಿದ್ಯಾಸುಧಾಕರಂ 

ಪೀಯೂಷಧಾಮಸಚ್ಛಾಯಂ ವಂದೇsಹಂ ಹಯಕಂಧರಂ ॥ 1॥ 

ಕೃತ್ತ ಮಧುಕೈಟಭೋಗ್ರಂ ನುತ್ತ ಗುರುವೃತ್ತಗೀತಂ 

ಮಧ್ಯವಾದೀಶ ವರದಂ ಶ್ರಯೇsಹಂ ಕಾವ್ಯಶ್ರೇಯಸೇ ॥ 2 ॥ 


ಗುರುವಿಜಯಗೀತಿಕಾ ಹಯವದನ ತ್ವತ್ನದೇ । 
ಅರ್ಪಿತಾ ವಿಮಲಾ ಭೂಯಾತ್‌ ಸುಗುಣಾ ತೃ್ನದ್ದಯೋದಯಾತ್‌ ॥ 3 ॥ 


ಹರಿಷುಂಗವ ಭಾವರಸ ಪೂಜಿತ ರಾಮಂ । 
ಕುರುಪುಂಗವ ಬಲಕಾರ್ಯ ತೋಷಿತ ಕೃಷ್ಣಂ ॥ 
ಗುರುಪುಂಗವ ಸಂದೇಶ ಸಾರಾಂಚಿತ ವ್ಯಾಸಂ 
ಗುರುಗೀತಯಾ ವಿಮಲಗುರುಗುಣಂ ಶ್ರಯೇ ॥ 4 ॥ 


(1) ಸೂತ್ರ ವಿದ್ವದ್ದುರ್ಗ ವಿಶ್ವಪದ ವಿವೃತಿಕೃತ್‌ 

ಮಧ್ವ ಸನ್ಮತ ಪಾಲ ಚೋಕ್ಕ ವ್ಯಷ್ಟಿ-ಸಮಷ್ಟೇ ಪಾತ್ರ ವಿಮೋಚಿತಗೋದ ಲಿಕುಚವಂದಿತ 

ಬಾಧ್ಧ ಹೈತರೇಯವೇದ ವ್ಯಾಖ್ಯಾಬದ್ಧದೀಕ್ಷ ಕ್ಷತ್ರ ಯಾದವಾರ್ಚಕ ಯತಿರತ್ನಮಹಿತ 

ಆಧ್ದಮಾನಿತಶಾಸ್ತ್ರವಿವೃ ತಿವಿಶಾರದ ಜಯ ಪವಮಾನ ಶಿಷ್ಯತಾರಾಂಚಿತ ಚಂದ್ರ 

ಜಯ ಯೋಗಿ ವಿಸ್ಮಯಕರ ಮಂತ್ರಗಣಾಢ್ಯ ನಮೋ ನಮಸ್ತೇ ॥ 6 ॥ 
ನಮೋ ನಮಸ್ತೇ ॥ 11 ಆಪ್ತ ದೂಷಿತ ದುಷ್ಪಕ್ರೋಧವಶನಿತಂಬ 

ವೀರ ಹಿಮಾಚಲಪ್ತುತ ಬಾಣವಿಭೂಷಣ ವ್ಯಾಪ್ತ ಖಂಡಿತ ದಂಡಖಂಡನ ಮಿಥ್ಯಾಸಂಧ 

ಈರ ದಿವ್ಯಶತಮಾನ ಸರಸಜೀವನ ಪ್ರಾಪ್ತಿಪದ ನಿರಸ್ತ ದುರ್ಮತ ತಮೋಜಾಲ 

ಧೀರ ಪ್ಷವಶ್ರಿತ ಶ್ರೀಕೃಷ್ಣ ಪ್ರತಿಷ್ಠಾಪಕ ಜಯ ಕೀರ್ತಿತ ಗೋವಿಂದ ಸುಲಲಿತಲೀಲ 

ಜಯ ಧರ್ಮಸುತ ದತ್ತ ಶುದ್ದಶೋಭನಾರ್ಚ ನಮೋ ನಮಸ್ತೇ ॥ 7 ॥ 
ನಮೋ ನಮಸ್ತೇ ॥ 2 | ಸಾಮ ನಿರವದ್ಯನಿತ್ಯಸದಾಚಾರರತ್ನ 

ಗಿರಿಪದ ಶೋಧಿತಗುರುಚಿತ್ತ ಕಲ್ಮಷ ಸೋಮ ವಿಮಲೀಕೃತ ವಿವಿಧತೀರ್ಥಜಾಲ 

ತುರ ಜ್ಞಾನತರ್ಪಿತ ಜ್ಯೇಷ್ಠ ಪ್ರಶಮಾಯನ ಧೂಮ ಸುರಗಂಧರ್ವಗೀತವಿಜಯಜಿಷ್ಟೋ 

ಸ್ವರ ಹರಿನಿರ್ಮಾಲ್ಯ ದರ್ಶಿತ ದೇವಸುಧ ಜಯ ರಾಮದರ್ಶನದರ್ಪಣನಂದಿತೀರ್ಥ 

ಜಯ ಕಾಲಪ್ರದರ್ಶಿತ ನಿದರ್ಶನಕಾಯ ನಮೋ ನಮಸ್ತೇ । 8 ॥ 
ನಮೋ ನಮಸ್ತೇ ॥ 3 ॥ (2) 

ಜ್ಯೇಷ್ಠ ಭೂರಿಪುಣ್ಯದ ಸತ್ಯಲೇಖಾಂಕಭಾಷ್ಯ ಅರಿಧರ-ದರಧರ-ಗದಾಂಭಯಕರ 

ಶ್ರೇಷ್ಠ ಮಹಿತ ಪಂಚರೂಪಕ ಪಾರಂತೀಶ ಗಿರಿನಯ-ವಚೋನಯ-ರಾಕ್ಷಸಾಪನಯ 

ಪ್ರೇಷ್ಠ ವಿಹಿತಧರ್ಮಜೋಕ್ತ ವ್ಯಾಸೇಷ್ಟ ಕಾರ್ಯ ಜ್ವರಹರ-ಕುರುಹರ-ವೃಷಹರ ಧೀರ 

ಜಯ ವ್ಯಾಸತೋಷಲಬ್ಧ ಸಾತಿಶಯಾಸನ ಕರನಯ-ದೃಢನಯ-ಜಯನಯದಾಸ ॥19॥ 
ನಮೋ ನಮಸ್ತೇ ॥ 4 ॥ “ಜಯ ಜಯ ಜಯಮಧ್ವ ಜಯಂ ದೇಹಿ ಜಯರಾಜ” 

ಸತ್ಯ ಸಧನೌದನ ಸ್ಪಲ್ಪೀಕರಣಲೀಲ - ಇದು ಎಲ್ಲಾ ನುಡಿಯ ನಂತರ ಪಠಿಸಬೇಕಾದ ಸಾಲು. 

ವ್ರಾತ್ಯ ನಿರ್ಧನಾನ್ನ ವಿಷುಲೀಕರಣಖೇಲ ಜಯ ಪಾವಿತ ಪಾಜಕ ಪಾವನ ಕವನ 

ನಿತ್ಯ ದಾನಸೂಕ್ತ ಸ್ಟಲಿತ ಸೂರಿನಿಂದಕ ಜಯ ಪವನ ಕಾರಿತ ಸ್ವಜನ ಸವನ 

ಜಯ ಮಲ್ಲ ಪ್ರವರಾಲುಪ್ತಲೋಮ-ವಿಭ್ರಮ ಜಯ ಜಯಸಿಂಹಮುಖಜಿತಗಂಥಜಾತ 


ನಮೋ ನಮಸ್ತೇ ॥ 5॥ ಜಯ ಮಧ್ದಸದ್ದಾಮ ಸುನಖ-ಕೀರ್ತಿಚಂದ್ರ ॥ 10 ॥ 


ಭರ್ಗದೇವ ನೀ ದುರ್ಮತಮಂಜು ಆವವರಿಸೆ 
ದುರ್ಗದೇವ ನಿದೇಶಮುಕುಟವ ಧರಿಸಿ 

ಸ್ಪರ್ಗೌಕಸರ ಯಾಚನ ಹಾರವ ಗ್ರಹಿಸಿ 
ಭರ್ಗದೇವಾಂಚಿತ ಜ್ಞಾನಭಾನುವಾಗಿ ಬಂದೆ ॥ 11 ॥ 


ಕ್ರೋಧವಶಾಧಿಪನು ತವ ದ್ವೇಷಭಾವದಿ 
ಮೇದಿನಿಪದತಲದಲಿ ತಾಳಿ ಕುಜನ್ಮವ 
ಮಾಧವನ ಶುಭಗುಣಗಣವ ಖಂಡಿಸೆ 

ಸದ್ಗುಣ ಬೋಧಿಸಲು ಶ್ರೀಶನಾಜ್ಞೆ ಪಡೆದೆ ॥ 12 1 


ಅಡಿಗೆರಗಿ ಕುಲದೇವನ ವ್ರತದಿಂದ 
ನಡಿಲ್ದಾಯ ಶುಭದಂಪತಿಗಳು ಗಳಿಸೆ 
ಪಿಂಡಾಂಡ ಶೋಧಿಸಿ ರಮಾ-ಧವ ಸನ್ನಿಧಿಯ 
ಅಂಡಜಧ್ವಜಾದೇಶದಿ ಅಲ್ಲಿ ಜನಿಸಿದೆ ॥ 13 ॥ 


ಭುಜಗ ಪೀಠದೇವಗೆ ಬಾಗಿ ಭಾವದಿ 
ಭುಜಗಾಸನನ ಶುಭಸದನದೊಳಗೆ 

ಸೋಜಿಗದ ಸುಲಕ್ಷಣ ವರಪುರವನು 

ಅಜಸಮ ಬಹುಮುದದಿ ಸೇರಿದೆ ಭೀಮ ॥ 14 ॥ 


ಪಾಜಕಕ್ಷೇತ್ರವನು ಹೊಕ್ಕಿ ತ್ಫರಿತದಿ ನೀ 
ನಿಜಜನನಿ-ಜನಕತೀರ್ಥ ತೀರದಲಿ 

ಭುಜಗ ರೂಪಿ ಕ್ರೂರದಿತಿಜನ ಮಥಿಸಿ 
ಅಂಜದೆ ನಿಜನಗವ ಪಾಲಿಸಿದೆ ಧೀರ ॥ 15 ॥ 


(3) 
ಬಾಲ್ಯದಲಿ ನೀ ಭೂತೇಶನುತ ಲೋಕಭರ್ತ 
ಬಾಲ್ಯದಲಿ ಗೋಪುಚ್ಛಲಂಬಿ ವನವಿಹರ್ತ 
ಬಾಲ್ಯದಲಿ ಯಷ್ಟಿಯೂರಿ ವರವೃಕ್ಷಕರ್ತ 


ಶಿ 


ಬಾಲ್ಯದಲಿ ಶಿಲೆಯಲಿ ಚರಣಾಂಕ ಕರ್ತ ॥ 16 ॥ 


ಬಾಲ್ಯದಲಿ ಬೀಜದಿ ಪಿತೃಯಣದ ಹರ್ತ 
ಬಾಲ್ಯದಲಿ ದುರ್ಗಲಿಕುಚ ಶಬ್ದಾರ್ಥವಕ್ತ 
ಬಾಲ್ಯದಲಿ ನೀ ಮಿತ್ರಶಿರೋವೇದನಾಹರ್ತ 
ಬಾಲಸಿಂಹನಾಗಿ ಶಿವ-ಶಿವಾ ಧ್ವನಿಹರ್ತ ॥17॥ 


ಬಾಲ್ಯದಲಿ ಸ್ವಸಖ ಹರಿ ಎಂದು ಪೇಳಿದೆ 
ಬಾಲ್ಯದಲಿ ವರ್ಣಪಂಕ್ತಿ ಪ್ರತಿಭೆ ತೋರಿದೆ 

ಬಾಲ ನೀ ಪಾಠಾ-ಟ-ನತಿ ಪಾಟವ ತೋರಿದೆ 
ಬಲ್ಲವ ವ್ಯಾಸೇಷ್ಟ ಪಾಠ ಪ್ರತಿಭೆ ತೋರಿದೆ ॥ 18 ॥ 


ತುಂಬ ಹುರುಳಿ ಭಕ್ಷಕವೃಕಗರ್ಭ ಬಾಲ 
ರಂಭಾಫಲ ದ್ವಿಶತಾಧಿಕಾಹರ್ತ ತೋರಿದೆ 
ಶಂಭುನುತ ಗುರುವಿಗೆ ಕೃಶಕುಕ್ಷಿಯನು 

ರಂಭಾಫಲ ಸಾವಿರಭೋಕ್ತ ಗೋಪಾತದಲಿ ॥ 19 | 


ಶಂಭುನಾಥ ಕ ತ್ರದಲಿ ರಾಮನಮಸ್ಕರ್ತ 

ರಂಭಾಫಲ ನಾಲ್ಕುಸಾವಿರಭಕ್ಷ ಣಕರ್ತ 

ಕುಂಭ ಮೂವತ್ತರ ಕ್ಷೀರ ಪಾನಲೀಲೆಯನು 

ಕುಂಭಾಸಿ ಭೀಮ ನೀನು ಗೋವೆಯಲಿ ತೋರಿದೆ ॥ 20 ॥ 


ಬದರಿಯಾತ್ರೆಯಲಿ ಅಗ್ನಿಶರ್ಮಾದಿಗಳು 
ಆದರಾನ್ನವ ಏಕಕಾಲದಲಿ ಅರ್ಪಿಸೆ 

ಐದಾರು ರಾಶಿ ಭಕ್ಷ ಕನಾದೆ ಲೀಲೆಯಲಿ 

ಅದ್ಭುತ ಈ ಭಕ್ಷಣದಿ ಭೀಮತ್ವ ತೋರಿದೆ ॥ 21 ॥ 


(4) 
ಹರಿ ದ್ವೇಷಿಗಳನು ದಂಡಿಸಲು ಶೀಘ್ರದಿ 
ಅರಿಮಾನಿನಿ ಬರುವಳೆಂದು ಮನಗಂಡು 
ತುರಿಯ ದಂಡವ ಪಿಡಿದು ಭೀಮಸೇನ ನೀ 
ಹರಿತತ್ವ ಬೋಧಿಸಲು ಕಟಿಬದ್ಧನಾದೆ ॥ 22 ॥ 


ಪೋತನ ನೀಡಿ ಪಿತನನುಜ್ಜೆಯ ಪಡೆದು 
ಮಾತೆಯಾನುಜ್ಞೆಯನು ನಿಜ ಅದರ್ಶನದ 
ಭೀತಿಪುಟ್ಟಿಸಿ ಪಡೆದು ವರಾನುಜ್ಜೆಗಾಗಿ 
ಭೌತವಸ್ತುಗತ ರಮಾನಾಥಗೆ ಬಾಗಿದೆ ॥ 23 ॥ 


22 


ಪ್ಲೆಯ ಕರಸಿದ್ಧ ಶುದ್ಧಾನ್ನ ಗ್ರಹಣದಿ 
ನಲಿ ಶುದ್ಧಮತಿಯುಳ್ಳ ಯತಿಯಿಂದ 
ಪ್ರಿಯಾಶ್ರಮದ ದೀಕ್ಷಾಗ್ರಹಣದಿ ನೀ 


ಷ್ಟ ಪೂರ್ಣಪ್ರಜ್ಞ ನಾಮಭೂಷಿತನಾದೆ ॥ 24 ॥ 


el 


ಕೃ 
ಕೃ 
ಕೃ 
ಕೃ 


284284 3 


ನಿಜಗುರುವಿಗೆ ದೇಶಿಕರೂಪದಿ ನೀನು 
ಅಜಸಮ ನರಾವಿಷ್ಣನಿಂದ ದತ್ತನಾದೆ 
ಅಜೇರಿತ ಗುರುಹಿತ ಜಾಹ್ನವಿ ಬರಲು 
ನಿಜಸರಕೆ ಸ್ನಾತನಾದೆ ತರ್ಕಾಢ್ಯಜೇತ ॥ 25 ॥ 


ವೇದಾಂತ ಪೀಠದಲಿ ಗುರುಸ್ಥಾಪಿತನಾದೆ 

ವೈದಿಕ ಮಧ್ವನಾಮ ಗುರುಮಿತ್ರಶಿಷ್ಯರ 

ವೇದದೂರ ತರ್ಕವಿದಗ್ನತೆ ದಗ್ಗಮಾಡಿ 

ವೇದೇಡ್ಯ ಅನುಮಾನತೀರ್ಥನಾಮಕನಾದೆ ॥ 26 ॥ 


ವ್ಯಾಜದಿ ಗುರುಪಾಠಿತಸಿದ್ದಿ ದೋಹಷವಕ್ಕ 
ವಿಜಯಿಯಾದೆ ವಾದಿಸಿಂಹ ಮುಖಭಂಗಿಸಿ 
ಅಜಸೂತ್ರದಪಭಾಷ್ಯ ದೋಷವ ತೋರಿದೆ 
ನಿಜಾರ್ಥಾರ್ಪಿತಾಪಾಲಪದ ಭಾವಿಬುಧಜ್ಞ ॥ 27 ॥ 


ಶಾರದೇರಿತ ಪದಚ್ಛೇದದಿ ಹಾಸ್ಯನಾದ 

ಶರಪ್ರಾಯ ಪುಂಡರೀಕಪುರಿಯ ಗೆಲಿದೆ 
ಸುರೇಂದ್ರಪುರಿ-ಪದ್ಮತೀರ್ಥ ಧಿಕ್ಕಾರಕರ್ತ 
ಸೂರಿವಿಕಮಾರ್ಯ ಜೇತ ತದ್ಗೀತ ಕವನ ॥ 28 ॥ 


(5) 
ತೆಪ್ಪವಿಲ್ಲದ ಭಟಾಕ್ರಾಂತ ಗಂಗಾದಡವ 
ತೆಪ್ಪಗೆ ಮಾಡಿ ಉಗ್ರಭಟರನು ಧೈರ್ಯದಿ 
ಸ್ಪಪದಾಶ್ರಿತ ಶಿಷ್ಯರನು ಮುಟ್ಟಿಸಿ ಆದೆ 
ಪನಿಂದ ನೀ ಮನಸಾ ರಾಜ್ಯಾರ್ಧ ಮಹಿತ ॥ 29 ॥ 


ಪ 


ಹೌ 


ತೆಪ್ಪವಿಲ್ಲದ ನದಿಯ ತರಣ ಮಹಿಮೆ 
ಅಪ್ಪಂಗವಿಲ್ಲದ ವಸನದಲಿ ನೀ ತೋರಿ 
ಒಪ್ಪಿದ ಯೋಗವೀರ್ಯದಿ ನತಶಿರನಾದ 
ಭೂಪನ ಭಟರಿಂದ ಶಿಷ್ಯತಾರಕನಾದೆ ॥ 30 ॥ 


ಈಶ್ವರದೇವ ನಿನಗೆ ಖನನ ಪ್ರೇರಿಸೆ 

ಈಶಾನ ರೀತಿಯ ತೋರೆಂದು ನೀ ಹೇಳಲು 
ಈಶಿತ್ವರೂಪ ತವ ಯೋಗವೀರ್ಯಬಲದಿ 
ಈಶ್ವರ ಅವಿರತ ಖನನ ವಶನಾದ ॥ 31॥ 


ದೃಪ್ತ ಶಿಷ್ಯ-ಗಂಟವಾಟಾದಿ ಮಲ್ಲರಿಗೆ ನೀ 
ಪ್ರಾಪ್ತಯೋಗಬಲದಿ ಮೇರು ಗರಿಮೆ ತೋರಿ 


ಆಪ್ತನಾಥ ಸದ್ಮಸುತ್ತ ಹೊತ್ತು ತಿರುಗಿದ 
ವಿಪ್ರಕುವರಗೆ ಲಫಿಮೆ ತೋರಿದೆ ಯೋಗೀಶ ॥ 32 ॥ 


ಅಧ್ವದಲಿ ಚೋರರಾಕ್ರಮಣವಾಗಲು ಯೋಗದಿ 
ಮಧ್ವ ನೀನು ಸಪರಿವಾರ ಬಂಡೆಯಂದದಿ ತೋರಿ 
ಕದ್ದವರು ಸಾಗಲು ಮತ್ತೆ ತೋರಿ ತನ್ನತನಾದೆ 
ಅದೃಶ್ಯನಾಗಿ ದೂರನಾದೆ ರಾಜಸದನದಿಂದ ॥ 33 ॥ 


ಅದ್ದದಲಿ ಮತ್ತೆ ಚೋರರಾಕ್ರಮಣವಾಗಲು 
ಬುದ್ದಿಯನಿತ್ತೆ ಅರ್ಥದ ಕರದ ವಸನದಲಿ 

ಮಧ್ಯದಲಿ ಓಡಾಡಿ ಪರಸ್ಪರ ಹೊಡೆದಾಡಿಸಿ 

ಮಧ್ವ ಸಮ್ಮೋಹಕೌಶಲವ ತೋರಿದೆ ಪಾರ್ಥನಂತೆ ॥ 34 | 


ಅಧ್ಬದೊಳನ್ಯತ್ರ ಚೋರಗಣ ನಿನ್ನನಾಕ್ರಮಿಸೆ 

ಶುದ್ಧಾದ್ಧಗತ ನೀನು ಶಿಷ್ಯ ಉಪೇಂದ್ರರ ಕರದಿ 

ಸದ್ಯ ಕಸಿದ ಕುಠಾರದ ರುಚಿಯನು ತೋರಿಸಿ 
ಒದ್ದೋಡಿಸಿದೆ ಚೋರಸಂಘವನು ಯೋಗಕುಶಲ॥ 35 | 


(6) 
ನರಸಖಪ್ರಿಯ ಭಾಷ್ಯಕಾರ ಧೃತಕಾಷ್ಠವ್ರತ 
ಪರೇಶಮುಖತ್ರುತಶಾಸ್ತ್ರ ಮುನಿರಾಜಮಹಿತ 
ನರಸಖ ಸ್ಮೃತ ವಿಶ್ವರೂಪ ತದಾದೇಶಧರ್ತ 
ವರಮುನಿತೋಷಕ ಜಯ-ಸೂತ್ರ ನಿರ್ಣಯದಿ ॥ 36 ॥ 


ಪುಣ್ಯಕ್ಕೆ ತ್ರದಲಿ ಗಂಗಾನತ ಕೃತ ವಾಸವ್ರತ 
ಪುಣ್ಯಕ್ಕೆ ತ್ರದಲಿ ಸ್ಟಾಯುಧ-ಭಾವೀಮಾರೀಚ ದರ್ಶಿ 
ಪುಣ್ಯಕ್ಷೇತ್ರದಲ್ಲಿ ಪಾರ್ವತೀಪತಿಯ ಭಿಕ್ಲಾರ್ಚಿತ 

ಆ) ಆ) 
ಪುಣ್ಯಫಲಪ್ರದ ಗಾನಕರ್ತ ನೀ ಪಶುಪೆಯಲಿ ॥ 37 ॥ 


ಗ್ರಾಹ್ಯವಾಗಿಸಲು ವೇದದಿ ಪರ್ಣಾದಿ ಸೃಷ್ಟಿಕರ್ತ 
ಒಯ್ಯಲಾಗದ ತುಂಗಾವೇಗ ಸಹಿಷ್ಣು ಶಿಲಾಹರ್ತ 
ದಿವ್ಯ ಕಟಾಕ್ಷದಿ ಕ್ಷು ಬ್ದ ಸಾಗರ ಸ್ತಂಭನ ಕರ್ತ 

ದಿವ್ಯ ಜಲವರ್ಷಣದಿ ತಟಾಕಪೂರಣ ಕರ್ತ ॥ 38 ॥ 


ಆರ್ಯ ನೀ ದುಪ್ಪೇರಿತ ಗ್ರಾಮೇಶ ಪ್ರಣತಾರ್ಕರೂಪ 
ಕಾರ್ಯಖಂಡ ವ್ಯಾಖ್ಯಾತ ಕೂಪದರ್ದುರಸೂರಿಜೇತ 
ಪ್ರೇರ್ಯರಿಗೆ ಮೂರುಬಾರಿ ಐತರೇಯವೇದವಕ್ತ 
ಧೈರ್ಯದಿ ಹುಲಿಯ ಕೊಂದು ಸತ್ಯಾರ್ಯರ ಪಾಲಿಸಿದೆ 

॥ 39 
ಶಿಷ್ಯಪೂಜಿತ ಪ್ರತ್ಯಂಕ ಸುಗುಣಶೋಭನಗುರೋ 
ಶೇಷನುತ ಸನಕಾದಿ ಶ್ರುತವೀರ್ಯಭಾಷ್ಯಭಾನೋ 
ಶಿಷ್ಯವರ ಸೋದರಸ್ಯ ದೇವಮಾನ್ಯ ತೇಜಃಪ್ರದ 
ಪುಷ್ಪದಿವ್ಯಾಂಚಿತ ಜಯ ವಿದ್ಯೇಶವಿಠಲ ಪ್ರೇಷ್ಠ ॥ 40 ॥ 


ಜಿತ ಸರ್ವಲೋಕಗುರೋ ವಿಭುಪ್ರಾಣ ಮಮನಾಥ | 
ಜಯ ಜಯ ಜಯಮಧ್ವ ಜಯಂದೇಹಿ ಜಯರಾಜ ॥ 


ಅತಿ ಶ್ರೀವಿದ್ಯಾಮಾನ್ಯತೀರ್ಥಶ್ರೀಪಾದರ ಕರಕಮಲಸಂಜಾತರಾದ 


ಶ್ರೀವಿದ್ಯೇಶತೀರ್ಥ ವಿರಚಿತ 


॥ ಶ್ರೀಕೃಷ 


“ ಶ್ರೀಗುದುವಿಜಯಗೀಂಡೆ ” 


ರ್ಪಣಮಸು ॥ 


ಹಾನಿ 


